ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ ; 240 (222) 

2. ಸದಸ್ಯರ ಹೆಸರು : ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
3. ಉತ್ತರಿಸಬೇಕಾದ ದಿನಾಂಕ : 17.02.2022 

4. ಉತ್ತರಿಸುವ ಸಚಿವರು ; ಜಲಸಂಪನ್ಮೂಲ ಸಚಿವರು 

ಕ್ರಸಂ. ಪತ್ನೆಗಳು ಉತ್ತರಗಳು 

ಅ) | ಬಯಲುಸೀಮೆ ಜಿತ್ಪಗಾಗೆ ಎತ್ತ ಹಾಳ ಸಮರ ಕಡಿಯುವ ನೀರಿನ" "ಯೋಜನೆಯಡಿ 
ಕುಡಿಯುವ ನೀರನ್ನು ಒದಗಿಸುವ | ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ 
ಎತ್ತಿನಹೊಳೆ ಯೋಜನೆಯಡಿ | ಈ ಕೆಳಕಂಡ ಎರಡು ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 
-ಬೆಂಗಳೂರು ಗ್ರಾಮಾಂತರ ಮತ್ತು | (ಕಾಮಗಾರಿಗಳ ಸಂಪೂರ್ಣ ವಿವರಗಳನ್ನು ಅನುಬಂಧದಲ್ಲಿ 
ರಾಮನಗರ ಜಿಲ್ಲೆಯಲ್ಲಿ | ಒದಗಿಸಲಾಗಿದೆ. 
ಕೈಗೆತ್ತಿಕೊಳ್ಳಲಾಗಿರುವ ) ಟಿಜಿಹಳ್ಳಿ & ರಾಮನಗರ ಫೀಡ 
ಕಾಮಗಾರಿಗಳು ಯಾವುವು (ಈ .ಜಿ.ಹಳ್ಳಿ ಫೀಡರ್‌ ಕಾಲುವೆ ನಿರ್ಮಾಣ 
ಕಾಮಗಾರಿಗಳನ್ನು ಕಾಮಗಾರಿಯಿಂದ  ಟಿ.ಜೆ.ಹಳ್ಳಿ ಜಲಾಶಯ, ರಾಮನಗರ 
ಪೂರ್ಣಗೊಳಿಸಲು ಜಿಲ್ಲೆಯ ರಾಮನಗರ, ಮಾಗಡಿ, ಚೆನ್ನಪಟ್ಟಣ ಮತ್ತು 
ನಿಗಧಿಪಡಿಸಿರುವ ಕಾಲಾವಧಿಯ ಕನಕಪುರ ತಾಲ್ಲೂಕಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ವಿವರ . ನೀಡುವುದು; ಹಾಗೂ ನೆಲಮಂಗಲ ತಾಲ್ಲೂಕಿಗೆ ಕುಡಿಯುವ ನೀರನ್ನು 
ಕಾಮಗಾರಿವಾರು ಸಂಪೂರ್ಣ ಒದಗಿಸುವುದು ಹಾಗೂ ನೆಲಮಂಗಲ ತಾಲ್ಲೂಕಿನ 
ವಿವರ ನೀಡುವುದು) ಮರಳಕುಂಟೆ ಮತ್ತು ಮದಗ ಸಣ್ಣ ನೀರಾವರಿ ಕೆರೆಗಳಿಗೆ 

ಅದರ ಸಾಮರ್ಥ್ಯದ ಶೇ.50 ರಷ್ಟು ಅಂತರ್ಜಲ 
ಅಭಿವೃದ್ಧಿಗಾಗಿ ನೀರು ತುಂಬಿಸಲು ಯೋಜಿಸಲಾಗಿದೆ. 

2) ಗೌರಿಬಿದನೂರು ಫೀಡರ್‌ ಕಾಲುವೆ ನಿರ್ಮಾಣ 
ಕಾಮಗಾರಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು 
ತಾಲ್ಲೂಕಿಗೆ ಕುಡಿಯುವ ನೀರನ್ನು ಒದಗಿಸುವುದು ಹಾಗೂ 
ಗೌರಿಬಿದನೂರು ತಾಲ್ಲೂಕಿಗೆ ತುಮಕೂರು ಜಿಲ್ಲೆಯ 
ಕೊರಟಗೆರೆ, ಮಧುಗಿರಿ ತಾಲ್ಲೂಕಿಗೆ ಮತ್ತು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕುಗಳ 
ಆಯ್ದ ಸಣ್ಣ ನೀರಾವರಿ ಕೆರೆಗಳಿಗೆ ಅದರ ಸಾಮರ್ಥ್ಯದ 
ಶೇ.50ರಷ್ಟು ಅಂತರ್ಜಲ ಅಭಿವೃದ್ಧಿಗಾಗಿ ನೀರು ತುಂಬಿಸಲು 
ಯೋಜಿಸಲಾಗಿದೆ. 

ಆ) | ಈ ಕಾಮಗಾರಗಳು ಪ್ರಸ್ತುತ ಯಾವ], `'ಟ್ರ.ಜಿ.ಹಳ್ಳಿ ಮತ್ತು ರಾಮನಗರ ಫೀಡರ್‌ ಕಾಲುವೆ 
ಯಾವ ಹಂತಗಳಲ್ಲಿವೆ ಈ | ಕಾಮಗಾರಿಯನ್ನು ರೂ.2596 ಕೋಟಿಗಳಿಗೆ ಗುತ್ತಿಗೆ 
ಕಾಮಗಾರಿಗಳಿಗಾಗಿ ಇಲ್ಲಿಯವರೆಗೆ | ವಹಿಸಲಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಸದರಿ ಫೀಡರ್‌ 
ಬಿಡುಗಡೆ ಮಾಡಿರುವ | ಕಾಲುವೆಯ ಒಟ್ಟು ಉದ್ದ 52.89 ಕಿಮೀ ಇದ್ದು ಈ ಪೈಕಿ 
ಅನುದಾನವೆಷ್ಟು; (ಕಾಮಗಾರಿವಾರು | ಬ್ವದುವರೆಗೂ 36.00 ಕಿ.ಮೀ ಪೈಪ್‌ಲೈನ್‌ ಹಾಗೂ ಪಂಪ್‌ಹೌಸ್‌ 
ಸಂಪೂರ್ಣ ವಿವರ ನೀಡುವುದು) ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. ಪ್ರಸ್ತುತ ಶೇ.70ರಷ್ಟು 

ಇ) | ಬೆಂಗಳೊರು ಗ್ರಾಮಾಂತರ ಮತ್ತೆ] ಕಾಮಗಾರಿ ಭೌತಿಕವಾಗಿ ಪೂರ್ಣಗೊಂಡಿರುತ್ತದೆ. ಇದುವರೆಗೂ 


ರಾಮನಗರ ಜಿಲ್ಲಾ ಭಾಗದಲ್ಲಿ ಈ 
ಯೋಜನೆಯ ಕಾಮಗಾರಿಗಳು 
ಕುಂಠಿತಗೊಂಡಿರುವುದು ಸರ್ಕಾರದ 


ಕೋಟಿಗಳ 
ಇದರಲ್ಲಿ 


ರೂ.826.43 
ಸಾಧಿಸಲಾಗಿದ್ದು, KN 
ಪಾವತಿಯಾಗಿರುತ್ತದೆ. 


ಪ್ರಗತಿ 
ಕೋಟಿಗಳು 


ಮೊತ್ತದ ಆರ್ಥಿಕ 
ರೂ.551.29 


ಸಂ. ಪ್ರಶ್ನೆಗಳು + 


leu, 


ಉತ್ತರಗಳು 


ಗಮನಕ್ಕೆ `ಬಂದಿಡೆಯೆ;; ಬಂದಿದ್ದಲ್ಲಿ 
ಈ ಕಾಮಗಾರಿಗಳನ್ನು ಯಾವ 
ಕಾಲಮಿತಿಯೊಳಗೆ 
ಪೂರ್ಣಗೊಳಿಸಲಾಗುವುದು? 
(ವಿವರ ನೀಡುವುದು) 


ಗೌರಿಬಿದನೂರು ಫೀಡರ್‌ ಕಾಲುವೆ ಕಾಮಗಾರಿಯನ್ನು 
ರೂ.863.48 ಕೋಟಿಗಳಿಗೆ ಗುತ್ತಿಗೆ ವಹಿಸಲಾಗಿದ್ದು, ಕಾಮಗಾರಿ 
ಪ್ರಗತಿಯಲ್ಲಿದೆ. ಸದರಿ ಫೀಡರ್‌ ಕಾಲುವೆಯ ಒಟ್ಟು ಉದ್ದ 81.60 


ಕಿಮೀ ಇದ್ದು, ಈ ಪೈಕಿ ಇದುವರೆಗೂ 63.00.8.ಮೀ ಪೈಪ್‌' 


ಲೈನ್‌ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. ಪ್ರಸ್ತುತ 
ಶೇ.70 ರಷ್ಟು ಕಾಮಗಾರಿ ಭೌತಿಕವಾಗಿ ಪೂರ್ಣಗೊಂಡಿರುತ್ತದೆ. 
ಇದುವರೆವಿಗೂ ರೂ.488.75 ಕೋಟಿಗಳ ಮೊತ್ತದ ಆರ್ಥಿಕ ಪ್ರಗತಿ 
ಸಾಧಿಸಲಾಗಿದ್ದು, ಇದರಲ್ಲಿ ರೂ.356.45 ಕೋಟಿಗಳು 
ಪಾವತಿಯಾಗಿರುತ್ತದೆ. 


ಮೇಲಿನ ಎರಡು ಕಾಮಗಾರಿಗಳಿಗಾಗಿ ಇಲಾಖಾ 


ನಿಯಮಾನುಸಾರ! ಟೆಂಡರ್‌ ಷರತ್ತುಗಳನ್ವಯ ಕ್ರಮ ಜರುಗಿಸಿ 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, 2013ರ 


ಭೂಸ್ಸಾಧೀನಕಾಯ್ದೆಯೆಂತೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು 
ಪೂರ್ಣಗೊಳಿಸಿ ಹಾಗೂ ಅಡೆತಡೆಗಳನ್ನು ನಿವಾರಿಸಿಕೊಂಡು 
ಸೆಪ್ಲೆಂಬರ್‌-2022ರ ಅಂತ್ಯದೊಳಗೆ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


ಸಂಖ್ಯೆ: ಜಸಂಇ 11 ಡಬ್ಬ್ಯೂಎಲ್‌ಎ 2022 


y 


ಸ್‌ 


(ಟೋಮೆ ಔಟ ಕ್ರಾರಜಿಸೇಳ) 


ಏರಿಸಾಫವೂರ ಸಚಿನ 
೬ 


¥ ಹ 
ಯೋಜನೆ/ಕಾಮಗಾ 
ಸಃ 


ಕ್‌ (ss ೋ: 


A 


ಗುತ್ತಿಗೆದಾರರ ಪಡಿಸಿದ 
ಕಾಲಾವಧಿ 


24 
; ತಿಂಗಳು 
ಗೌರಿಬಿದನೂರು 
ಫೀಡರ್‌ ಕಾಲುವೆ 
0.00 ಕಿ.ಮೀ ಯಿಂದ 
81.60 ಕಿ.ಮೀ 
ವರೆಗೆಎಂ.ಎಸ್‌ 
ಪೈಪುಗಳ ವಿತರಣೆ, |, 
ಅಳವಡಿಕೆ. ವರೀಕ್ಷಿ 6/2019-20 24 
ಹಾಗೂ Dated:3.10.2019 ತಿಂಗಳು 
ಸಿದ್ದಪಡಿಸುವಿಕೆ | 
ಹಾಗೂ ಅಡ್ಡ ಮೋರಿ 
ಕೆಲಸಗಳು k 
ಒಳಗೊಂಡಂತೆ . 
ಗೌರಿಬಿದನೂರು - 
ಫೀಡರ್‌ ಕಾಲುವೆ . 
ನಿರ್ಮಾಣ 
ಕಾಮಗಾರಿ 


NE 


ಸ್ಯ 
ರಿ | ಅಂದಾಜು 
ಮೊತ್ತ 


ಎತ್ತಿನಹೊಳೆ 
ಯೋಜನೆಯಡಿಯ 
ಟಿ.ಜಿ.ಹಳ್ಳಿ & 
ರಾಮನಗರ ಫೀಡರ್‌ 
ಕಾಲುವೆ (ಉದ್ದ 
52.89 ಕಿ.ಮೀ) 
ಹಾಗೂ ಏತ 
ಘಟಕಗಳು 
ಒಳಗೊಂಡಂತೆ 

(ಉದ್ದ 

12.06.8.ಮೀ) 
ನಿರ್ಮಾಣ 


1179.00 | "1325.96 


Pic FN A 5) 
ನಿಗದಿ 


ಬಿಡುಗಡೆಯಾ 
ದ ಅನುದಾದ 


551.29 


907.74 


